ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಆರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾಂಕ ೦9ನೇ ಫೆಬ್ರವರಿ, ೨೦15 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಟ 


ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಟ 


2 .ಶಾಸನ ರಚನೆ 


ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1 ಕರ್ನಾಟಕ ರಾಜ್ಯ ವಿಶ್ವವಿದ್ಧಾ ನಿಲಯಗಳ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಆರ್‌.ವಿ. ದೇಶಪಾಂಡೆ” (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಸಿಲಯಗಳ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆಂದು ಸೂಚಿಸುವುದು: 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2೨. ಕರ್ನಾಟಕ ಸರೋವರ ಸ೦ರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, 2೦14 
ಶ್ರೀ ಜ.ರಮಾನಾಥ ರೈ (ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಸರೋವರ ಸ೦ರಕ್ಷಣೆ ಮತ್ತು ಅಭಿವೃದ್ಧಿ 
ಪ್ರಾಧಿಕಾರ ವಿಧೇಯಕವನ್ನು ಪರ್ಯ್ಮಾಲೋಟಸಬೇಕೆಂದು ಸೂಚಿಸುವುದು: 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


| ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಠಾವ | 


"2೦15ರ ಫೆಬ್ರವರಿ ೦೭ರಂದು ವಿಧಾನಮಂಡಲದ ಉಭಯ ಸದನಗಳ 
ಸದಸ್ಯರನ್ನುದ್ದೇಶಿಸಿ ದಯಪಾಲಅಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲ ಸೇರಿರುವ 
ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ 
ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ" ಎಂದು ಸ್ಟ ೦೨ನೇ ಫೆಬ್ರವರಿ 
2೦15ರಂದು ಶ್ರೀ ಬಸವರಾಜ ರಾಯರೆಡ್ಡಿಯವರು ಸೂಚಿಸಿದ ಪ್ರಸ್ತಾವದ ಮೇಲೆ 


ಮುಂದುವರೆದ ಚರ್ಚೆ. 


ಪು.ತಿ.ನೊ€. 


4 . ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ತದ ಜರೂರು 
ವಿಷಯದ ಬಗ್ಗೆ ಅಲ್ವ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಆರ್‌.ಅಶೋಕ್‌,ಬಸವರಾಜ ಬೊಮ್ಮಾಯು. 
ಗೋವಿಂದ ಎಂ. ಕಾರಜೋಳ. ಕೆ.ಜ.ಬೋಪಯ್ಯ ಹಾಗೂ ಇತರರು ರಾಜ್ಯದ ಹಲವಾರು 
ಜಲ್ಲೆಗಳಲ್ಲ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯವಸಾಯ 
ಮಾಡುತ್ತಿರುವ ಸಣ್ಣ ರೈತರುಗಳನ್ನು ತೆರವುಗೊಳಸುತ್ತಿರುವುದರಿ೦ದ ಉಂಟಾಗಿರುವ 
ಆತಂಕದ ಪರಿಸ್ಥಿತಿಯ ಬಗ್ಗೆ ಮುಂದುವರೆದ ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


2. ಕ್ರೀಯುತರುಗಳಾದ ಎಂ.ಕೆ.ಸೋಮಶೇಖರ್‌, ಟ.ವೆ೦ಕಟರಮಣಯ್ಯ ಮತ್ತು ರುದ್ರಪ್ಪ 
ಮಾನಪ್ಪ ಲಮಾಣಿ ಅವರುಗಳು ಕರ್ನಾಟಕ ರಾಜ್ಯದ ಪೌರಕಾರ್ಮಿಕರ ದುಸ್ಟಿತಿ ಹಾಗೂ 
ಅವರ ಮೇಲಅನ ದೌರ್ಜನ್ಯದ ಬಗ್ಗೆ ಚರ್ಚೆ. 


| ೮. ಗಮನ ಸೆಳೆಯುವ ಸೂಚನೆಗಳು ಫ 


1. ಶ್ರೀ ಕೆ.ಜ.. ಬೋಪಯ್ಯ ಅವರು ಮೈಸೂರು ಬಂಟ್ವಾಳ ರಸ್ತೆಯಲ್ಲ ಭಾರೀ ವಾಹನಗಳ 
ಸಂಚಾರವನ್ನು ನಿಷೇಧಿಸಿದ್ದರೂ. ಭಾರಿ ವಾಹನಗಳು ಸಂಚರಿಸುತ್ತಿರುವುದರಿಂದ ಸಂಪಾಜೆ 
ಭಾಗದಲ್ಲ ರಸ್ತೆ ಕುಸಿದಿದ್ದು, ಆ ರಸ್ತೆಯನ್ನು ದುರಸ್ಗಿಗೊಳಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


2. ಶ್ರೀಯುತರುಗಳಾದ ಹೆಚ್‌.ಎಸ್‌.ಪ್ರಕಾಶ್‌ ಮತ್ತು ಹೆಚ್‌.ಡಿ.ರೇವಣ್ಣ ಅವರು ರಾಷ್ಟ್ರೀಯ 
ಹೆದ್ದಾರಿ ಸಂಖ್ಯೆ 75. ಬೆಂಗಳೂರು-ಮಂಗಳೂರು ಬೈಪಾಸ್‌ ರಸ್ತೆಯ ತಿಪಟೂರು-ದುದ್ದ- 
ಹಾಸನ (ರಾಜ್ಯ ಹೆದ್ದಾರಿ ಸ೦ಖ್ಯೆ-71)ನ್ನು ಸಂಪಕಿ೯ಸುವ ರಾಜ್ಯ ಹೆದ್ದಾರಿ ಸ೦ಖ್ಯೆ71ಇ 
(ಡೈರಿ ಸರ್ಕಲ್‌ನಿ೦ದ ಖುತ್ತೇನಹಳ್ಳ) ರಸ್ತೆಯ ಸರಪಳ.. ೦.೦೦ಕಿ.ಮೀ ದಿಂದ 
೦.45ರವರೆಗಿನ 4 ಪಥದ ರಸ್ತೆಯಲ್ಲ ಅಪಘಾತಗಳಾಗಿ ಸಾರ್ವಜನಿಕರಿಗೆ 
ತೊಂದರೆಯಾಗುತ್ತಿರುವುದರಿಂದ ಅದನ್ನು 6 ಪಥದ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವ 
ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಎಸ್‌.ಆ.ಸೋಮಶೇಖರ್‌ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ 
ವ್ಯಾಪ್ತಿಯಲ್ಲಿ ಅರ್ಜ ಸಲ್ಲಸಿರುವ ಬಗರ್‌ ಹುಕುಂ ಸಾಗುವಳದಾರರಿಗೆ ಹಾಗೂ 
ಮಂಚನಬೆಲೆ ಅಣೆಕಣ್ಣನ ಮುಳಗಡೆ ಪ್ರದೇಶದ ರೈತರಿಗೆ ನೀಡಿರುವ ಪರಿಹಾರ 
ಜಮೀನುಗಳನ್ನು ಪೋಡಿ ಮಾಡದೇ ವಿಳಂಬವಾಗುತ್ತಿರುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಕೆ.ಎಂ.ಶಿವಅ೦ಗೇಗೌಡ ಅವರು ಭೀಮಾ ವಿಮಾ ಯೋಜನೆಯಡಿಯಲ್ಲ ಆಸ್ಪತ್ರೆಗಳ 
ಆಯ್ಕೆ ಮತ್ತು ಖಾಯಿಲೆಗಳಗೆ ಚಿಕಿತ್ಸೆಯ ವೆಚ್ಚವನ್ನು ನಿಗದಿ ಮಾಡುವಲ್ಲಿ ಆಗಿರುವ 
ಗೊಂದಲದ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 


ಸೆಳೆಯುವುದು. 
ಪು.ತಿ.ನೋ. 


1 
ಟಿ 
| 


೮. ಶ್ರೀ ಕೆ.ಎ೦ಂ.ತಿಮ್ಮರಾಯಪ್ಪ ಅವರು ಎಸ್‌.ಸಿ.ಪಿ ಮತ್ತು ಟ.ಎಸ್‌.ಪಿ. ಯೋಖನೆಯಡಿಯಲ್ಲ 
ಕಾಮಗಾರಿಗಳನ್ನು ನಿಯಮಬಾಹಿರವಾಗಿ ಮಂಜೂರು ಮಾಡಿರುವುದರಿಂದ ಪಾವಗಡ 
ಕ್ಷೇತ್ರದ ಪರಿಶಿಷ್ಟ ಜಾತಿ. ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಅನ್ಯಾಯವಾಗಿರುವ ಬಗ್ಗೆ 
ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಎಸ್‌.ಆರ್‌. ಶ್ರೀನಿವಾಸ್‌ ಅವರು ಗುಜ್ಜ ತಾಲ್ಲೂಕು. ಹಾಗಲವಾಡಿ-2೦ ಗ್ರಾಮಗಳು 
ಮತ್ತು ಪೆರಮಸ೦ದ್ರ-22 ಗ್ರಾಮಗಳಗೆ ರಾಜೀವಗಾಂಧಿ ಬಹುಗ್ರಾಮಗಳ ಕುಡಿಯುವ 
ನೀರಿನ ಯೋಜನೆ ಕಾಮಗಾರಿಗಳಗೆ ಅನುದಾನವನ್ನು ನೀಡಿ ಕಾಮಗಾರಿಗಳನ್ನು 
ಪ್ರಾರಂಭಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 


7. ಕ್ರೀ ಎನ್‌.ಹೆಚ್‌. ಕೋನರೆಡ್ಡಿ ಅವರು ಧಾರವಾಡ ಜಲ್ಲೆಯ. ನವಲಗುಂದ ಮತ್ತು ಹುಬ್ಬಳ್ಳ 
ತಾಲ್ಲೂಕಿನಲ್ಲಿ ಅತಿವೃಷ್ಟಿಯ೦ದ ರೈತರು ಬೆಳೆದಿದ್ದ ಈರುಳ್ಳ. ಹೆಸರು. ಗೋವಿನ ಜೋಳ. 
ಹತ್ತಿ, ಮೆಣಸಿನಕಾಯಿ ಹಾಗೂ ಇನ್ನಿತರ ಬೆಳೆಗಳು ನಾಶವಾಗಿದ್ದು ಆ ಪೈಕಿ ಈಂರುಳ್ಳ ಬೆಳೆಗೆ 
ಮಾತ್ರ ಪರಿಹಾರ ನೀಡಿದ್ದು, ಉಳದ ಬೆಳೆಗಳಗೆ ಪರಿಹಾರ ನೀಡದೆ ರೈತರಿಗೆ 
ತೊ೦ದರೆಯಾಗಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಪಿ. ರಾಜೀವ ಅವರು ಕುಡಚಿ ಮತಕ್ಷೇತ್ರದಲ್ಲ ಬರುವ ಹಾರೂಗೇರಿ ಮತ್ತು 
ಮುಗಳಖೋಡ ಗ್ರಾಮಗಳನ್ನು ಹೋಬಳ ಕೇಂದ್ರವನ್ನಾಗಿ ಸ್ಥಾಪನೆ ಮಾಡುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಪ್ರಮೋದ್‌ ಮಧ್ವರಾಜ್‌ ಅವರು ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲನ 
ಭೂ ಪರಿವರ್ತಿತ ಜಮೀನುಗಳಲ್ಲ ವಿನ್ಯಾಸ ಅನುಮೋದನೆಗಾಗಿ ಮಾಡಲಾಗಿರುವ 
ಮಾರ್ಗಸೂಚಿಯ ಜಾರಿಯುಂದಾಗಿ ಸಾರ್ವಜನಿಕರಿಗೆ ತೊ೦ದರೆಯುಂಟಾಗುತ್ತಿರುವ ಬಗ್ಗೆ 
ಮಾನ್ಯ ಗಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


1೦. ಶ್ರೀ ಎನ್‌.ಚಲುವರಾಯಸ್ವಾಮಿ ಅವರು ಮಂಡ್ಯ ಜಲ್ಲಾ ಪಂಚಾಯತ್‌ ವ್ಯಾಪ್ಲಿಯಲ್ಲ 
19೨3-೨4ರಿಂದ ಅರಣ್ಯ ಇಲಾಖೆಯಲ್ಲಿ ದಿನಗೂಅ. ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ಖಾಯಂ ನೌಕರರೆಂದು ಪರಿಗಣಿಸಿ ಅಗತ್ಯ 
ಸೌಲಭ್ಯಗಳನ್ನು ನೀಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


ಪಿ. ಓ೦ಪ್ರಕಾಶ 
ಕಾರ್ಯದರ್ಶಿ 


Por 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


